KA/BG-GPO/ 2515 /WPP-47 12009-2011 





4 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃ ತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಜೂನ್‌ ೩, ೨೦೧೦ ( ಜ್ಯೇಷ್ಠ ೧೩, ಶಕ ವರ್ಷ ೧೯೩೨) ಸಂಚಿಕೆ ೨೨ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಂಯಾಲಯದ ಅಧಿಸೂಚನೆಗಳು 


PERSONNEL & ADMINISTRATIVE REFORMS SECRETARIAT 
NOTIFICATION 
No. DPAR 90 SPS 2010, Bangalore, Dated 5" May, 2010 


Shri Manish Kharbikar, IPS (KN 98), Superintendent of Police, waiting for posting is posted as 
Superintendent of Police, CID, Bangalore, with immediate effect and until further orders in the existing 
vacancy caused due to retirement of Shri P. Muniswamy, IPS on superannuation. 











Shri B.R. Ravikanthe Gowda, IPS, Deputy Commissioner of Police (Law & Order), Mysore City, 
Mysore is transferred with immediate effect and posted until further orders as Deputy Commissioner of 
Police, South East Division, Bangalore, in the vacancy caused due to the transfer of Sri B.N.S. Reddy, 
IPS. 


By Order and in the name of the Governor of Karnataka, 
ASHOK P. ATRE, 
PR. 649 Under Secretary to Government 
DP&AR (Services-IV) 


NOTIFICATION 
No. DPAR 91 SAS 2010, Bangalore, Dated 7" May, 2010 


The Services of Sri Jawaid Akhtar, IAS (KN 89), Resident Commissioner of Karnataka, 
New Delhi are placed at the disposal of Government of India for appointment as Chairman, Coffee 
Board, Bangalore (Joint Secretary level) under the Department of Commerce for a period of five 
years with effect from the date of assumption of charge of the post or until further orders, whichever 
event takes place earlier. 


Sri Jawaid Akhtar, IAS is relieved of the present post under the Government of Karnataka w.e.f. 
07-05-2010 (afternoon) with instructions to take up the assignment at the Centre. 


This issues in pursuance of the communication No. 10/11/2010-EO(SM 1), dated 27-04-2010 
from the Department of Personnel and Training, Government of India. 


The Additional Resident Commissioner of Karnataka, New Delhi is placed in additional charge 
of the post of Resident Commissioner of Karnataka until further orders. 


By Order and in the name of the Governor of Karnataka, 
K. G. ANANTHA, 
PR. 650 Under Secretary to Government, 
DP&AR (Services-l) 
(೨೯೭) 


೨೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ಭಾಗ-೨ 





ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 47 ಸ್ವೀಮರ 2010, ಬೆ೦ಗಳೂರು, ದಿನಾಂಕ: 10ನೇ ಮೇ, 2010. 


ಶ್ರೀ ಬಿ. ರಾಮಸ್ವಾಮಿ, ಶಾಖಾಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆ (ಸ್ವೀಮರ-ಶಾಖೆ), ಕರ್ನಾಟಕ ಸರ್ಕಾರ 
ಸಚಿವಾಲಯ ಇವರಿಗೆ ದಿನಾಂಕ : 13-01-2010 ರಿಂದ 30-01-2010ರವರೆಗೆ ಒಟ್ಟು 18 ದಿನಗಳ ಪರಿವರ್ತಿತ ರಜೆಯನ್ನು 
ಮಂಜೂರು ಮಾಡಲಾಗಿದೆ. ಬಾಕಿ ಉಳಿದಿರುವ ಪರಿವರ್ತಿತ ರಜೆ 44.5. 

ಸಿಆಸು ಇಲಾಖೆ ಟಿಪ್ಪಣಿ ಸರಃ: 7228/ಸಿಬ್ಬಂದಿ/2010 ದಿನಾಂಕ 08-02-2010ರನ್ವಯ ಮೇಲ್ಕಂಡ ಅಧಿಕಾರಿಗೆ 
ರಜೆಯನ್ನು ಮಂಜೂರು ಮಾಡುವ ಬಗ್ಗೆ ಇವರುಗಳ ಸೇವಾ ಪುಸ್ತಕದಲ್ಲಿ ನಮೂದುಗಳನ್ನು ಮಾಡಿ ದೃಢೀಕರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಲೋಕನಾಥ ರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಪಿ.ಆರ್‌. 651 ಸಮಾಜ ಕಲ್ಯಾಣ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 39 ಆರ್‌ಎಂಇ 2010, ಬೆಂಗಳೂರು, ದಿನಾಂಕ: 28ನೇ ಏಪ್ರಿಲ್‌, 2010. 


ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣ, ಬೆ೦ಗಳೂರು ಕಛೇರಿಯಲ್ಲಿ ಸಹಾಯಕ ನಿಬಂಧಕರಾಗಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಶ್ರೀ ವಿ. ಮುನಿವೆಂಕಟೇಶ್‌ ಸಹಾಯಕ ನಿಬಂಧಕರು ರವರ ಜನ್ಮ ದಿನಾಂಕವು 12-07-1950 ಆಗಿದ್ದು, 
ಸದರಿ ಅಧಿಕಾರಿಯವರಿಗೆ 60 ವರ್ಷ ಪೂರ್ಣಗೊಳ್ಳುವ ಪ್ರಯುಕ್ತ ದಿನಾಂಕ : 31-07-2010ರಂದು ಅಪರಾಹ್ನದಿಂದ 
ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 

ಸಂಬಂಧಿಸಿದ ಅಧಿಕಾರಿಯವರ ನಿವೃತ್ತಿ ವೇತನಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಕೂಡಲೇ 
ಮಹಾಲೇಖಪಾಲರಿಗೆ ಕಳುಹಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳತಕ್ಕದ್ದು, ಹಾಗೂ ಸದರಿಯವರಿಗೆ ಗಳಿಕೆ ರಜೆ ನಗಧೀಕರಣ 
ಸೌಲಭ್ಯ ಮಂಜೂರು ಮಾಡುವ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಾಮಚಂದ್ರಯ್ಯ, 
ರಾಜ್ಯಪ್ರತಿನಿಧಿ ಹಾಗೂ ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 652 ಕಂದಾಯ ಇಲಾಖೆ (ಕೆಎಟಿ ಮತ್ತು ಬಾ ನಿ) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 17 ಜಕೈಸೇ 2010, ಬೆ೦ಗಳೂರು, ದಿನಾಂಕ: 06ನೇ ಮೇ, 2010. 


ವಿಷಯ : ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಹುದ್ದೆಯನ್ನು 
ನಿಮ್ಮಿಕರಿಸುವ ಬಗ್ಗೆ. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 61 ಆಸೇವ 2010 ದಿ : 22-03-2010ರಲ್ಲಿ ಜವಳಿ ಅಭಿವೃದ್ಧಿ 
ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಹುದ್ದೆಯು ಎಕ್ಸ್‌-ಕೇಡರ್‌ ಹುದ್ದೆಯಾಗಿರುವುದರಿಂದ 
ಶ್ರೀ ಪಾಂಡುರಂಗ ಬೊಮ್ಮಯ್ಯ ನಾಯಕ್‌, ಕ.ಆ.ಸೇ. ಸೂಪರ್‌ ಟೈಮ್‌ ಸ್ಕೇಲ್‌ ಅಧಿಕಾರಿಯನ್ನು (ರೂ. 26250-36500) 
ನೇಮಿಸಲಾಗಿದೆ. ಈ ಹಿಂದೆ ಸದರಿ ಹುದ್ದೆಯನ್ನು ಸೂಪರ್‌ ಟೈಮ್‌ ಸ್ಕೇಲ್‌ ವೃಂದದ (ರೂ. 37,400-67,000) 
ಅಧಿಕಾರಿಗಳಿಂದ ಭರ್ತಿ ಮಾಡುತ್ತಿದ್ದು, ಮೇಲಿನ ಅಧಿಸೂಚನೆಯಲ್ಲಿ ಸದರಿ ಹುದ್ದೆಗೆ ಎಕ್ಸ್‌-ಕೇಡರ್‌ ಅಧಿಕಾರಿಯನ್ನು 
ನೇಮಿಸಿರುವುದರಿಂದ ಸದರಿ ಹುದ್ದೆಯನ್ನು ರೂ. 26,250-36,500 ವೇತನ ಶ್ರೇಣಿಯ ಹುದ್ದೆಯಾಗಿ ಮುಂದಿನ 
ಆದೇಶದವರೆಗೆ ನಿಮ್ಮಿಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಆರ್‌. ಅನಂತರಾಮು, 
ಪೀಠಾಧಿಕಾರಿ (ಜವಳಿ), 
ಪಿ.ಆರ್‌. 653 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ೨೯೯ 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 24 ಎಲ್‌ಎಡಿ 2010, ಬೆಂಗಳೂರು, ದಿನಾಂಕ: 7ನೇ ಮೇ, 2010. 





ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : ಜಿಓಬಿ (!) 4 (1) : 2010, ದಿನಾಂಕ : 26-04-2010ರ ಮೇರೆಗೆ 
ಶ್ರೀ ವೀರಣ್ಣ ಗದಿಗಪ್ಪ ತಿಗಡಿ ಸದಸ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ಇವರನ್ನು ಸದರಿ 
ಹುದ್ದೆಯಿಂದ ಬಿಡುಗಡೆಗೊಳಿಸಿ, ಶ್ರೀ ವಿಶ್ವನಾಥ್‌ ವಿರುಪಾಕ್ಷ ಅಂಗಡಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೆಳಗಾಂ 
ಇವರನ್ನು 24-05-2010ರಿಂದ ಜಾರಿಗೆ ಬರುವಂತೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2), 
ಪಿ.ಆರ್‌. 654 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


PERSONNEL & ADMINISTRATIVE REFORMS SECRETARIAT 
NOTIFICATION 
No. DPAR 36 SIS 2010, Bangalore, Dated 11" May, 2010 


In partial modification of Government Notification of even number dated 05-05-2010, the 
Assistant Commissioner, Kollegal Sub-Division is placed in additional charge of the post of Deputy 
Commissioner, Chamarajanagar District vice Sri Chakravarthi Mohan, IAS proceeding on MCT 
Phase-lll training from 15-05-2010 to 29-05-2010. 


By Order and in the name of the Governor of Karnataka, 
K. G. ANANTHA, 
PR. 655 Under Secretary to Government, 
DP&AR (Services-l) 


HIGH COURT OF KARNATAKA 
NOTIFICATION 
No. HCE 1042/2009, Bangalore, Dated yh April, 2010 


Sri Mallayya, Assistant Registrar of this office is granted Earned Leave for 6 days from 
19-12-2009 to 24-12-2009 (bdi) on private affairs with permission to avail general holidays on 
25-12-2009, 27-12-2009 and 28-12-2009 and vacation Saturday on 26-12-2009. 

Sri Mallayya, Assistant Registrar of this office is reposted to the same post on expiry of the said 
period. 

K. SREENIVASA GUPTA 
P.R. 656 Assistant Registrar 


NOTIFICATION 
No. HCE 388/1991, Bangalore, Dated 10" May, 2010 


Dr. Kashinath Dixit, Medical Officer, Department of Health and Family Welfare Services who is 
working on Deputation in this office is relieved of his duties in this office on the afternoon of 10-05-2010, 
as the Government of Karnataka Vide Government Order HFW 62 MSS 2010 Dated 07-05-2010 has 
permitted the said Medical Officer to take Voluntary Retirement from service w.e.f 10-05-2010 as per 
Rule 285(1) of KCSRs. 

Sri Kashinath Dixit, Medical Officer is directed to hand over the charge of Medical Officer held 
by him to Smt. M.G. Triveni, Lady Medical Officer, High Court Dispensary and Smt M.G. Triveni, Lady 
Medical Officer is directed to hold the said additional charge till further orders. 

By Order of Hon'ble Chief Justice, 
R.B. BUDIHAL, 
PR. 657 REGISTRAR GENERAL 


೩೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ಭಾಗ-೨ 





NOTIFICATION 
No. GOB.ll.153/2010, Bangalore, Dated 12" May, 2010 


In exercise of the powers conferred by sub-section (2) of Section 13 of the Code of Criminal 
Procedure, 1973 (Central Act 2 of 1974), the High Court of Karnataka hereby continues the appointment 
of Sri. Narayana Tarasa Bevinakatti, as Special Judicial Magistrate (Railways), Hubli, made in the High 
Court Notification No.GOB.I1.134/1997 dated 22-4-2008 for a further period of one year from 
07-05-2010 or until further orders whichever is earlier. 


By Order of the High Court 
R.B. BUDIHAL, 
PR. 658 REGISTRAR GENERAL 
NOTIFICATION 


No. ADM-I(E) 625/2010, Bangalore, Dated 5" May, 2010 


Sri K. Krishna Naik, Asst. Registrar of City Civil Court, Bangalore is permitted to surrender the 
earned leave for 30 days as on 1-5-2010 for encashment benefit for the block period 2009-2010. 

He shall be paid pay and allowances admissible for the period of leave so surrendered at the 
rate of 1/30" of the monthly pay and allowances for each day of leave surrendered as per the provisions 
contained in G.0.No. FD 3 SRS 95, dated 27.3.1995 and G.O.No. FD SRS 2000 dated 26-12-2000 and 
addendum dated 28-3-2001 to that 6.0೦ and G.0.No. FD 8 SENISE 2008 Dt. 16-5-2009 

By Order of the Prl. City Civil & Sessions Judge, 
IC REGISTRAR, 
PR. 659 City Civil Court, Bangalore. 
NOTIFICATION 
No. ADM-I(E) 626/2010, Bangalore, Dated 5" May, 2010 

Sri R. Gurumurthy, Asst. Registrar of City Civil Court, Bangalore is permitted to surrender the 
earned leave for 30 days as on 1-5-2010 for encashment benefit for the block period 2009-2010. 

He shall be paid pay and allowances admissible for the period of leave so surrendered at the 
rate of 1/30" of the monthly pay and allowances for each day of leave surrendered as per the provisions 
contained in G.0.No. FD 3 SRS 95, dated 27.3.1995 and G.O.No. FD SRS 2000 dated 26-12-2000 and 
addendum dated 28-3-2001 to that 6.0 and G.0.No. FD 8 SENISE 2008 Dt. 16-5-2009 

By Order of the Prl. City Civil & Sessions Judge, 


IC REGISTRAR, 
PR. 660 City Civil Court, Bangalore. 


INDIAN AUDIT & ACCOUNTS DEPARTMENT 
NOTIFICATION 
No. ES JA 6/2010-2011/28, Dated 3° May, 2010 


Shri D.J. Bhadra, IA & AS, has assumed charge as Principal Accountant General (A&E), 
Karnataka, Bangalore, on the forenoon of 03-05-2010. 


PR. 661 Deputy Accountant General (ADMN) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 110 ಎಂಎಸ್‌ಎನ್‌ 2008, ಬೆಂಗಳೂರು, ದಿನಾಂಕ: 11ನೇ ಮೇ, 2010. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಶುಶ್ರೂಷ 
ಭೋದಕರಿಗೆ ವೇತನ ಶ್ರೇಣಿ ರೂ. 12,000-22,650 ರ ಗ್ರೂಪ್‌-ಬಿ ವೃಂದದ ಶುಶ್ರೂಷ ತರಬೇತಿ ಶಾಲೆಗಳಲ್ಲಿನ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ೩೦೧ 





ಪ್ರಾಂಶುಪಾಲರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಪದೋನ್ನತಿ ನೀಡಿ ಅವರುಗಳ ಹೆಸರುಗಳ ಮುಂದೆ 
ಸೂಚಿಸಿರುವ ಸ್ಥಳಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಕ ಮಾಡಿದೆ. 








3 ಹೆಸರು ಮತು ಹುದೆ ಪದೋನ್ನತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದ ಸ್ಥಳ 

ಸಂ. fr) ಬ Ri ಥಿ Rr) ಥಿ 

1 [ಶ್ರೀಮತಿ ಕೆ. ರಾಣಿ, ಶುಶ್ರೂಷಾ ಬೋಧಕರು, ಶುಶ್ರೂಷ ತರಬೇತಿ ಶಾಲೆ, ಬೌರಿಂಗ್‌ ಮತ್ತು 
ವಿಕ್ಟೋರಿಯಾ ಆಸ್ಪತ್ರೆ, ಬೆ೦ಗಳೂರು ಲೇಡಿ ಕರ್ಜನ್‌ ಆಸ್ಪತ್ರೆ, ಬೆ೦ಗಳೂರು 





2 [ಶ್ರೀಮತಿ ಕುಸುಮ ಹೆಚ್‌. ನಾಯಕ, ಶುಶ್ರೂಷ | ಶುಶ್ರೂಷ ತರಜೇತಿ ಶಾಲೆ, ಪೆನ್‌ಶಾಕ್‌ ಆಸ್ಪತ್ರೆ 
ಬೋಧಕರು, ಕರ್ನಾಟಕ ಮಾನಸಿಕ ಆರೋಗ್ಯ ಸಂಸ್ಥೆ, ಮಂಗಳೂರು 

ಧಾರವಾಡ 

3 | ಶ್ರೀಮತಿ ವಿಮಲಾವತಿ, ಶುಶ್ರೂಷಾ ಬೋಧಕರು, ಶುಶ್ರೂಷ ತರಬೇತಿ ಶಾಲೆ, ಕೆ.ಆರ್‌. ಆಸ್ಪತ್ರೆ 
ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆ, ಬೆಂಗಳೂರು ಮೈಸೂರು 

4 ಶ್ರೀಮತಿ ಬಿ.ಹೆಚ್‌. ಕಲ್ಲಕನವರ್‌, ಶುಶ್ರೂಷ ಬೋಧಕರು, | ಶುಶ್ರೂಷ ತರಬೇತಿ ಶಾಲೆ, 





























ಕಿಮ್ಸ್‌ ಆಸ್ಪತ್ರೆ, ಹುಬ್ಬಳ್ಳಿ ಸಿ.ಜಿ. ಆಸ್ಪತ್ರೆ, ದಾವಣಗೆರೆ 
5 [ಶ್ರೀ ಭಜಂತ್ರಿ ಎಲ್‌.ಬಿ. ಶುಶ್ರೂಷ ಬೋಧಕರು, ಶುಶ್ರೂಷ ತರಬೇತಿ ಶಾಲೆ, 

ಜಿಲ್ಲಾ ಆಸ್ಪತ್ರೆ, ಬೆಳಗಾಂ ಜಿಲ್ಲಾ ಆಸ್ಪತ್ರೆ, ಬೆಳಗಾಂ 
6 | ಶ್ರೀಮತಿ ಜಾನಕಿ ಬಿ. ಶುಶ್ರೂಷ ಬೋಧಕರು, ಶುಶ್ರೂಷ ತರಬೇತಿ ಶಾಲೆ, 

ವಿಮ್ಸ್‌, ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ, ಚಿತ್ರದುರ್ಗ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಿಕ್ಕೇಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 662 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


(ವೃಂದ ಮತ್ತು ನೇಮಕಾತಿ) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 62 ಹೊಸಿಪ 2010, ಬೆ೦ಗಳೂರು, ದಿನಾಂಕ: 13ನೇ ಮೇ, 2010. 


ರಾಜ್ಯ ಪೊಲೀಸ್‌ ಇಲಾಖೆಯ ಡಿವೈ.ಎಸ್‌.ಪಿ (ಸಿವಿಲ್‌) ವೃಂದದ 2003ನೇ ಸಾಲಿನ ಬಾಕಿ 8 ಬ್ಯಾಕ್‌ಲಾಗ್‌ 
ಹುದ್ದೆಗಳನ್ನು ತುಂಬುವ ಸಲುವಾಗಿ ಈ ಕೆಳಕಂಡ ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಸಿವಿಲ್‌)ರವರುಗಳಿಗೆ ಕರ್ನಾಟಕ ನಾಗರೀಕ 
ಸೇವಾ ನಿಯಮಗಳ ನಿಯಮ 32ರಡಿಯಲ್ಲಿ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) (ವೇತನ ಶ್ರೇಣಿ 
14050-25050) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 








ಕ್ರಮ ಅಧಿಕಾರಿಯ ಹೆಸರು ಮುಂಬಡ್ತಿಯ ನಂತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ ಶ್ರೀಯುತರು : (ಸ್ವತಂತ್ರ ಪ್ರಭಾರದಲ್ಲಿ) 
1 | ಎಸ್‌. ಬಿ. ಕಟ್ಟಿಮನಿ ಡಿವೈ.ಎಸ್‌.ಪಿ., ಪಿ.ಆರ್‌.ಸಿ. ಪ್ರಧಾನ ಕಛೇರಿ, ಬೆ೦ಗಳೂರು -ಖಾಲಿ ಹುದ್ದೆ 





2 | ಎಂ.ಕೆ. ವಿಶ್ವನಾಥ ನಾಯಕ್‌ ಡಿವೈ.ಎಸ್‌.ಪಿ., ನಕ್ಸಲ್‌ ನಿಗ್ರಹ ದಳ, ಉಡುಪಿ-ಖಾಲಿ ಹುದ್ದೆ 





3 (ಜಿ. ಗುರುಸ್ವಾಮಿ ಡಿವೈ.ಎಸ್‌.ಪಿ., ಡಿ.ಸಿ.ಆರ್‌.ಇ. ಬಾಗಲಕೋಟೆ - ಖಾಲಿ ಹುದ್ದೆ 





4 | ಬಿ.ಎಸ್‌. ಸವಿಶಂಕರ ನಾಯಕ್‌ ಡಿವೈ.ಎಸ್‌.ಪಿ., ಸಿ.ಸಿ.ಆರ್‌.ಬಿ. ಹುಬ್ಬಳ್ಳಿ-ಧಾರವಾಡ ನಗರ - ಖಾಲಿ ಹುದ್ದೆ 





5 | ಎಂ. ಶಿವಶಂಕರ ಮೂರ್ತಿ ಡಿವೈ.ಎಸ್‌.ಪಿ., ರಾಜ್ಯ ಗುಪ್ತವಾರ್ತೆ, ಗುಲಬರ್ಗಾ - ಖಾಲಿ ಹುದ್ದೆ 





6 | ಎಸ್‌. ಬಿ. ಮಸ್ತಮರಡಿ ಡಿವೈ.ಎಸ್‌.ಪಿ., ಕರ್ನಾಟಕ ಪೊಲೀಸ್‌ ಅಕಾಡೆಮಿ,ಮೈಸೂರು- ಖಾಲಿ 
ಹುದೆ 
ಎ 

















೩೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ಭಾಗ-೨ 








7 


2 
೬ 


ಣ ತಿಮ 
ಣಿ 


ಡಿವೈ.ಎಸ್‌.ಪಿ., ಪಿ.ಟಿ.ಸಿ. ಗುಲರ್ಗಾ - ಖಾಲಿ ಹುದೆ 
ಆ ಲ ಸ್ಟೆ ಬ 


ಡಿವೈ.ಎಸ್‌.ಪಿ., ಸಿ.ಐ.ಡಿ. ಬೆ೦ಗಳೂರು - ಖಾಲಿ ಹುದ್ದೆ 
ದಿನಾಂಕ 06-07-2007ರಂದು ಪ್ರಕಟಿಸಿರುವ ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಸಿವಿಲ್‌) ವೃಂದದ ತಾತ್ಕಾಲಿಕ ಜೇಷ್ಠತಾ 


ಪಟ್ಟಿಯಲ್ಲಿ ತಮ್ಮ ಹೆಸರು ಬಿಟ್ಟು ಹೋಗಿರುವುದಾಗಿಯೂ ಜೇಷ್ಠತೆಯಲ್ಲಿ ಬಂಯರಾಗಿರುವುದಾಗಿಯೂ ಹಲವು ಅಧಿಕಾರಿಗಳು 
ಮನವಿಗಳನ್ನು ಸಲ್ಲಿಸಿರುತ್ತಾರೆ. ಈ ಮನವಿಗಳನ್ನು ಪರಿಗಣಿಸಿ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಸಬೇಕಾಗುವುದರಿಂದ 
ಮೇಲ್ಕಂಡ ಸ್ವತಂತ್ರ ಪ್ರಭಾರ ವ್ಯವಸ್ಥೆಯು ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಸಿವಿಲ್‌) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿನ 
ಜೇಷ್ಠತೆಗೆ ಒಳಪಟ್ಟಿರುತ್ತದೆ. 





el |e 


9. 


$ ಚ್‌. ಸಿ 














© 
₹ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 663 ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 69 ಆಸೇವ 2010, ಬೆಂಗಳೂರು, ದಿನಾಂಕ: 12ನೇ ಮೇ, 2010. 

ಸೈಯದ್‌ ಆಲಿ ರಜ್ಜಿ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, (ಹಾಲಿ ನೇಮಕಾತಿ ನಿರೀಕ್ಷಣೆಯಲ್ಲಿ) ಇವರನ್ನು 

ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಪರ 

ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ - ಖಾಲಿ ಹುದ್ದೆಗೆ 
ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಚ್‌.ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 664 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಲ 27 ಕಾಬಾಸೇ 2010, ಬೆಂಗಳೂರು, ದಿನಾಂಕ: 13ನೇ ಮೇ, 2010. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಇ 9 ಕಾಬಾಸೇ 2009 (1). ದಿನಾಂಕ 27-06-2009ರ ಮೂಲಕ 
ಕಾರಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ ಸ್ವಾಸ್ಥ್ಯ ಇಲಾಖೆಯಲ್ಲಿ ಪರೀಕ್ಷಾರ್ಥ ಕಾರ್ಯಾನೆಗಳ ಸಹಾಯಕ 
ನಿರ್ದೇಶಕರುಗಳಾಗಿ ನೇಮಿಸಲ್ಪಟ್ಟ ತ ಕೆಳಗೆ ಕಾಣಿಸಿದ ಮೂರು ಜನ ಅಧಿಕಾರಿಗಳು ನಿಗದಿಪಡಿಸಿರುವ ತರಬೇತಿಯನ್ನು 
ಪೂರ್ಣಗೊಳಿಸಿದ ಕಾರಣ ಅವರುಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಖಾಲಿ ಸ್ಥಳಗಳಿಗೆ ಸಾರ್ವಜನಿಕ 
ಹಿತದೃಷಿಯಿಂದ ಈ ಕೂಡಲೇ ಜಾರಿಗೆ ಒಪ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿದೆ : 


ಕಮ ಪರೀಕ್ಷಾರ್ಥ ಕಾರ್ಬಾನೆಗಳ 
ಸಂಖ್ಯೆ ಸಹಾಯಕ ನಿರ್ದೇಶಕರ ಹೆಸರು 





ನಿಯುಕ್ತಿಗೊಳಿಸಿದ ಸ್ಥಳ 





ಕಾರ್ವಾನೆಗಳ ಸಹಾಯಕ ನಿರ್ದೇಶಕರು, ದಾವಣಗೆರೆ ವಿಭಾಗ, 
ದಾವಣಗೆರೆ 

ಕಾರ್ಯಾನೆಗಳ ಸಹಾಯಕ ನಿರ್ದೇಶಕರು, ಹುಬ್ಬಳ್ಳಿ ವಿಭಾಗ-2, 
ಹುಬ್ಬಳ್ಳಿ 

ಕಾರ್ಬಾನೆಗಳೆ ಸಹಾಯಕ ನಿರ್ದೇಶಕರು, ಬೆಂಗಳೊರು 
ವಿಭಾಗ-14, ಬೆಂಗಳೂರು 


1 (ಶ್ರೀ ಎ. ಶ್ರೀನಿವಾಸ 





2 ಶ್ರೀ ಪ್ರಕಾಶ್‌ ಶೆಣೈ ಎ 





3 (ಶ್ರೀ ಎಂ.ಕೆ. ಉಮೇಶ್‌ 

















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ೩೦೩ 





ಈ ಮೇಲಿನ ಕಾರಾನೆಗಳ ಸಹಾಯಕ ನಿರ್ದೇಶಕರುಗಳನ್ನು ಸ್ಥಳ ನಿಯುಕ್ತಿ ಮಾಡಿರುವ ಸ್ಥಳದಲ್ಲಿ ಕರ್ತವ್ಯಕ್ಕೆ 
ಹಾಜರಾಗಲು ಸೂಚಿಸಿ ತರಬೇತಿ ಪಡೆಯುತ್ತಿರುವ ಸ್ಥಳದಿ೦ದ ಬಿಡುಗಡೆಗೊಳಿಸತಕ್ಕದ್ದು ಮತ್ತು ಆ ರೀತಿ ಬಿಡುಗಡೆಗೊಂಡ 
ಅಧಿಕಾರಿಗಳು ಕೂಡಲೇ ಅವರ ಹೆಸರುಗಳ ಎದುರು ನಮೂದಿಸಿರುವ ಸ್ಥಳಗಳಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಶಿವರಾಮ ಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 665 ಕಾರ್ಮಿಕ ಇಲಾಖೆ.(ಕಾರ್ಪಾನೆ ಮತ್ತು ಬಾಯ್ದರುಗಳು) 


ಅಧಿಸೂಚನೆ 
ಸಂಖ್ಯೆ: ಕಾಇ 28 ಕಾಬಾಸೇ 2010, ಬೆಂಗಳೂರು, ದಿನಾಂಕ: 13ನೇ ಮೇ, 2010. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಇ 9 ಕಾಬಾಸೇ 2009 (2). ದಿನಾಂಕ 27-06-2009ರ ಮೂಲಕ 
ಕಾರ್ಲಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ ಸ್ವಾಸ್ಥ್ಯ ಇಲಾಖೆಯಲ್ಲಿ ಪರೀಕ್ಷಾರ್ಥ ಬಾಯ್ದರುಗಳ ಸಹಾಯಕ 
ನಿರ್ದೇಶಕರುಗಳಾಗಿ ನೇಮಿಸಲ್ಪಟ್ಟ ಕೆಳಗೆ ಕಾಣಿಸಿದ ಮೂರು ಜನ ಅಧಿಕಾರಿಗಳು ನಿಗದಿಪಡಿಸಿರುವ ತರಬೇತಿಯನ್ನು 
ಪೂರ್ಣಗೊಳಿಸಿದ ಕಾರಣ ಅವರುಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಖಾಲಿ ಸ್ಥಳಗಳಿಗೆ ಸಾರ್ವಜನಿಕ 
ಹಿತದೃಷಿಯಿಂದ ಈ ಕೂಡಲೇ ಜಾರಿಗೆ 0085 ಹಾಗೂ ಮುಂದಿನ ಆದೇಶದವರೆಗೆ ಸ ಸ್ಥಳ ನಿಯುಕ್ತಿಗೊಳಿಸಿದೆ : 


ಕ್ರಮ ಪರೀಕ್ಷಾರ್ಥ ಬಾಯ್ದರುಗಳ 
ಸಂಖ್ಯೆ ಸಹಾಯಕ ನಿರ್ದೇಶಕರ ಹೆಸರು 





ನಿಯುಕ್ತಿಗೊಳಿಸಿದ ಸ್ಥಳ 





ಬಾಯ್ದರುಗಳ ಸಹಾಯಕ ನಿರ್ದೇಶಕರು, 
ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ 
ಬಾಯ್ದರುಗಳೆ ಸಹಾಯಕ ನಿರ್ದೇಶಕರು, 
ಶಿವಮೊಗ್ಗ ವಿಭಾಗ, ಶಿವಮೊಗ್ಗ 
ಬಾಯ್ದರುಗಳ ಸಹಾಯಕ ನಿರ್ದೇಶಕರು, 
ಬಿ.ಟಿ.ಟಿ.ಇ.ಸೆಲ್‌, ಬೆ೦ಗಳೂರು 








3 ಕು॥ ಶ್ವೇತ ಬಿ.ಕೆ. 

















ಈ ಮೇಲಿನ ಬಾಯ್ದರುಗಳ ಸಹಾಯಕ ನಿರ್ದೇಶಕರುಗಳನ್ನು ಸ್ಥಳನಿಯುಕ್ತಿ ಮಾಡಿರುವ ಸ್ಥಳದಲ್ಲಿ ಕರ್ತವ್ಯಕ್ಕೆ 
ಹಾಜರಾಗಲು ಸೂಚಿಸಿ ತರಬೇತಿ ಪಡೆಯುತ್ತಿರುವ ಸ್ಥ ಸ್ಥಳದಿಂದ ಬಿಡುಗಡೆಗೊಳಿಸತಕ್ಕದ್ದು. ಮತ್ತು ಆ ರೀತಿ” ಬಡುಗಡಿಗೊಂಡ 
ಅಧಿಕಾರಿಗಳು ಕೂಡಲೇ ಅವರ ಹೆಸರುಗಳ ಎದುರು ನಮೂದಿಸಿರುವ ಸ್ಥಳಗಳಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಶಿವರಾಮ ಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 666 ಕಾರ್ಮಿಕ ಇಲಾಖೆ, (ಕಾರಾನೆ ಮತ್ತು ಬಾಯ್ದರುಗಳು) 


PERSONNEL & ADMINISTRATIVE REFORMS SECRETARIAT 
NOTIFICATION 
No. DPAR 86 SFP 2010, Bangalore, Dated 12" May, 2010 


Sri S.Venkatesan, IFS (KN 99), Deputy Conservator of Forests, Shimoga Division, Shimoga is 
transferred with immediate effect and posted until further orders as Deputy Conservator of Forests, 
Yellapura Division, Yellapura vice Sri Ashok B. Basarkod, IFS promoted and transferred. 


By Order and in the name of the Governor of Karnataka, 
ASHOK P. ATRE, 
PR. 667 Under Secretary to Government, 
DPAR (Services-IV) 


೩೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ಭಾಗ-೨ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಾಅ 418 ಎಲ್‌ಇಟಿ 2009, ಬೆಂಗಳೂರು, ದಿನಾಂಕ: 12ನೇ ಮೇ 2010. 

ಕಾರ್ಮಿಕ ಇಲಾಖೆಯ ಈ ಕೆಳಗಿನ ಉಪ ಕಾರ್ಮಿಕ ಆಯುಕ್ತರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ 
ಶ್ರೇಣಿ ರೂ.20025-525-22650-600-26250-675-28275ರಲ್ಲಿ ಜಂಟಿ ಕಾರ್ಮಿಕ ಆಯುಕ್ತರ ಹುದ್ದೆಗೆ ಸ್ಥಾನಪನ್ನ 
ಮುಂಬಡ್ತಿ ನೀಡಲಾಗಿದೆ. ಈ ಮುಂಬಡ್ತಿಯು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಮುಂದೆ ಇರುವ ಅರ್ಜಿ ಸಂಖ್ಯೆ 
2310/2010ರಲ್ಲಿ ನ್ಯಾಯಾಲಯವು ನೀಡಲಿರುವ ಮುಂದಿನ ಆದೇಶ ಅಥವಾ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. ಈ 
ಅಧಿಕಾರಿಗಳಿಗೆ ಮುಂಬಡ್ಡಿಯ ನಂತರ ಕೆಳಗೆ ಸೂಚಿಸಿರುವಂತೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಶ್ರೀ ಜೆ.ಟಿ. ಜಿಂಕಲಪ್ಪ 
ಶ್ರೀ ಎಸ್‌. ನರಸಿಂಹಮೂರ್ತಿ 
ಶ್ರೀ ವಿ.ಎನ್‌. ಹಿಟ್ಟಣಗಿ 

4, ಶ್ರೀಮತಿ ಗಿರಿಜಾ ಹೆಚ್‌. ಕೊಂಗಿ. 

ಶ್ರೀಮತಿ ಗಿರಿಜಾ ಹೆಚ್‌. ಕೊಂಗಿ ಇವರನ್ನು ಒಂದು ದಿನದ ಮಟ್ಟಿಗೆ ಕಾರ್ಮಿಕ ಇಲಾಖೆಯ ಕೇಂದ್ರ ಕಛೇರಿಯಲ್ಲಿ 
ಖಾಲಿ ಇರುವ ಜಂಟಿ ಕಾರ್ಮಿಕ ಆಯುಕ್ತರ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿದ್ದು, ಈ ಹುದ್ದೆಯ ಪ್ರಭಾರ ವಹಿಸಿಕೊಂಡ 
ಮಾರನೇ ದಿನದಿಂದ ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಬಾಲ ಕಾರ್ಮಿಕ ಕೋಶ, 
ಕರ್ನಾಟಕ ಸರ್ಕಾರ ಸಚಿವಾಲಯ ಇಲ್ಲಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿಯೋಜನೆ 
ಮೇರೆಗೆ ನೇಮಿಸಲಾಗಿದೆ. 

ಇದರಿಂದ ಖಾಲಿ ಆಗುವ ಜಂಟಿ ಕಾರ್ಮಿಕ ಆಯುಕ್ತರ ಹುದ್ದೆಗೆ ಶ್ರೀ ವಿ.ಎನ್‌. ಹಿಟ್ಟಣಗಿ ಇವರನ್ನು ಸ್ಥಳ 
ನಿಯುಕ್ತಿಗೊಳಿಸಿದ್ದು, ಈ ಹುದ್ದೆಯ ಪ್ರಭಾರ ವಹಿಸಿಕೊಂಡ ಮಾರನೇ ದಿನದಿಂದ ಕರ್ನಾಟಕ ಕಟ್ಟಡ ಮತ್ತು ಇತರೆ 
ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನಿಯೋಜನೆ ಮೇರೆಗೆ ನೇಮಿಸಲಾಗಿದೆ. 

ಇದರಿಂದ ಖಾಲಿ ಆಗುವ ಜಂಟಿ ಕಾರ್ಮಿಕ ಆಯುಕ್ತರ ಹುದ್ದೆಗೆ ಶ್ರೀ ಎಸ್‌. ನರಸಿಂಹಮೂರ್ತಿ ಇವರನ್ನು ಸ್ಥಳ 
ನಿಯುಕ್ತಿಗೊಳಿಸಿದ್ದು, ಈ ಹುದ್ದೆಯ ಪ್ರಭಾರ ವಹಿಸಿಕೊಂಡ ಮಾರನೇ ದಿನದಿಂದ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ 
ಸಾಮಾಜಿಕ ಭದ್ರತಾ ಮಂಡಳಿಯ ಜಂಟಿ ಕಾರ್ಮಿಕ ಆಯುಕ್ತರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನಿಯೋಜನೆ ಮೇರೆಗೆ ನೇಮಿಸಲಾಗಿದೆ. 

ಇದರಿಂದಾಗಿ ಖಾಲಿ ಆಗುವ ಕಾರ್ಮಿಕ ಇಲಾಖೆಯ ಕೇಂದ್ರ ಕಛೇರಿಯ ಜಂಟಿ ಕಾರ್ಮಿಕ ಆಯುಕ್ತರ ಹುದ್ದೆಗೆ 
ಶ್ರೀ ಜೆ.ಟಿ. ಜಿ೦ಕಲಪ್ಪ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಎನ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 668 ಕಾರ್ಮಿಕ ಇಲಾಖೆ. 
ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 199 ತೋಸೇಪ 2009, ಬೆಂಗಳೂರು, ದಿನಾಂಕ: 05ನೇ ಮೇ, 2010. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕೃತೋಇ 315 ತೋಸೇಪ 2006, ದಿನಾಂಕ: 03-03-2007 ರನ್ವಯ ಎರಡು 
ವರ್ಷಗಳ ಪರೀಕ್ಷಾರ್ಥ ಅವಧಿಯ ಷರತ್ತಿಗೊಳಪಟ್ಟು ತೋಟಗಾರಿಕೆ ಇಲಾಖೆಯಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ 
ನಿರ್ದೇಶಕರ ಹುದ್ದೆಗೆ ನೇರ ನೇಮಕಾತಿ ಹೊಂದಿರುವ ಕೆಳಕಂಡ 6 ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರುಗಳ 
ಕಾರ್ಯನಿರ್ವಹಣೆಯು ಅವರವರ ಹೆಸರುಗಳ ಮುಂದೆ ಸೂಚಿಸಿರುವ ದಿನಾಂಕಗಳಂದು ಅವರುಗಳ ಪರೀಕ್ಷಾರ್ಥ 
ಅವಧಿಯನ್ನು ತೃಪ್ತಿಕರವಾಗಿ ಪೂರ್ಣಗೊಳಿಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ (ಪ್ರೊಬೇಷನ್‌) ನಿಯಮಗಳು 
1977ರ ನಿಯಮ 5()(A) ಮೇರೆಗೆ ಘೋಷಿಸಲಾಗಿದೆ. 


ಅ ಜಬ ಣ್‌ 








ಕ್ರಮ | ನೇಮಕಾತಿ ಇಸು ಕರ್ತವ್ಯಕ್ಕೆ ಜೆ 2 ವರ್ಷ 
ಸಂಖ್ಯೆ | ಆದೇಶ eT ಹಾಜರಾದ | ಪೂರ್ಣಗೊಳಿಸಿದ 

ಕ್ರಸ. ಸಾತ ಖಾ ದಿನಾಂಕ ದಿನಾಂಕ 

1 20 ಮೀನಾಕ್ಷಿ ಹೆಚ್‌.ಸಿ. ಹಿಸತೋನಿ (ಜಿಪಂ,) ಮಂಡ್ಯ | 05.03.2007 | 04.03.2009 























ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ೩೦೫ 









































2 4 ಡಿ. ಮಂಜುನಾಥ್‌, ಹಿಸತೋನಿ (ರಾವ), ಮಂಡ್ಯ | 05.03.2007 | 04.03.2009 
3 60 ಸಹನಾ ಎಸ್‌. ಹೆಗ್ಡೆ, ಹಿಸತೋನಿ (ಜಿಪ), ಕೆಂಗೇರಿ | 05.03.2007 | 04.03.2009 
4 37 ಕೆ. ಎ. ಪವಿತ್ರ, ಹಿಸತೋನಿ (ಜಿಪ), ಆನೇಕಲ್‌ 05.03.2007 | 04.03.2009 
5 31 ಎಂ. ಪವಿತ್ರ ಹಿಸತೋನಿ (ಜಿಪ), ಯಲಹಂಕ 12.03.2007 | 11.03.2009 
6 43 ಭುವನೇಶ್ವರಿ, ಹಿಸತೋನಿ (ಜಿಪ), ದೇವನಹಳ್ಳಿ 05.03.2007 | 04.03.2009 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ರಾಜು, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 669 ತೋಟಗಾರಿಕೆ ಇಲಾಖೆ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 199 ಮೀಜಇಸೇ 2008, ಬೆಂಗಳೂರು, ದಿನಾಂಕ: 05ನೇ ಮೇ, 2010. 
ಭಾಗ-1 


ಸರ್ಕಾರದ ಅಧಿಸೂಚನೆ ಸಂಖ್ಯೆಪಸಂಮೀ/39/ಮೀಇಸೇ/2006(2) ದಿನಾಂಕ: 29-06-2006(ಭಾಗ-1)ರಲ್ಲಿ 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1957ರ ನಿಯಮ 32ರಡಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1) 
ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿಟ್ಟಿದ್ದ ಕೆಳಕಂಡ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2) ವೃಂದದ 
ಅಧಿಕಾರಿಗಳಿಗೆ ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಅನ್ವಯವಾಗುವಂತೆ ವೇತನ ಶ್ರೇಣಿ ರೂ. 11400-300- 
12300-350-14400-400-16800-450-19500-525-21600 ರಲ್ಲಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1) 
ಹುದ್ದೆಗೆ ಸ್ಥಾನಪನ್ನ ಬಡ್ತಿಯನ್ನು ನೀಡಿ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಲ್ಲಿ 
ಮುಂದುವರೆಸಿ/ವರ್ಗಾಯಿಸಿ ಆದೇಶಿಸಿದೆ. 





ಅಧಿಕಾರಿಯ ಹೆಸರು ಮತ್ತು ನಿಯಮ 32ರಡಿ ಸ್ವತಂತ್ರ 





ತ ರಕ ಮೀಟಿ ಕಾರಿನ ಚಾರ ಹುಡ್‌ ಹರು ಶಜ5ಕ ಎತ್ತಿ ಆ ಬಸಿ ಹುಟ್ಟ ಹತ್ತು 
ಸಂಖೆ | ಈ ಜು ಗ ಮುತ್ತು ಸಳ 
$ ಸ್ಥಳ ಥಿ 
7 ರ ಷಡ್ಡಕ ಷ್‌ ಪ್ರಸ್ತತ ಕಾರ್ಜ್ಯನರ್ವಹಸುತ್ತರುವ ಸ್ಥಳದಲ್ಲಿಯೇ 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಮುಂದುವರೆಸಿದೆ. 


ಮೀನು ಕೃಷಿಕರ ಅಭಿವೃದ್ಧಿ ಸಂಸ್ಥೆ, ಶಿವಮೊಗ್ಗ. 
2 (ಶ್ರೀ ಯು. ಮಹೇಶ್‌ ಕುಮಾರ್‌, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ 


ಎಂ 





(€L 








ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1), ಮುಂದುವರೆಸಿದೆ. 
ಪ್ರಾದೇಶಿಕ ನಿರ್ದೇಶಕರು (ಪರಿಸರ), ಮಂಗಳೂರು. 

3 (ಶ್ರೀ ಓ. ಗಿರೀಶ್‌, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1. ಮುಂದುವರೆಸಿದೆ. 
ಸರ್ಕಾರಿ ಮತ್ಸ್ಯಾಲಯ, ಶಿವಮೊಗ್ಗ. 

4 ಶ್ರೀ ಹೆಚ್‌. ಎಸ್‌. ಮಹದೇವ್‌, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಮುಂದುವರೆಸಿದೆ. 














ಮೀನು ಕೃಷಿಕರ ಅಭಿವೃದ್ಧಿ ಸಂಸ್ಥೆ, ಮೈಸೂರು. 





ಭಾಗ-2 


ಮೀನುಗಾರಿಕೆ ಇಲಾಖೆಯ ಈ ಕೆಳಕಂಡ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2) ವೃಂದದ 
ಅಧಿಕಾರಿಗಳಿಗೆ ವೇತನ ಶ್ರೇಣಿ ರೂ. 11400-300-12300-350-14400-400-16800-450-19500-525-21600ರ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1) ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ತಕ್ಷಣದಿಂದಲೇ ಜಾರಿಗೆ 


೩೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ಭಾಗ-೨ 





ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರವರ ಹೆಸರುಗಳ ಮುಂದೆ ತೋರಿಸಿರುವ ಹುದ್ದೆ ಮತ್ತು ಸ್ಥಳಗಳಿಗೆ 
ನೇಮಕ ಮಾಡಿ ಆದೇಶಿಸಿದೆ. 











ಕ್ರಮ ಅಧಿಕಾರಿಯ ಹೆಸರು ಮತ್ತು ಹಾಲಿ ಮುಂಬಡ್ತಿ ನೀಡಿ ನೇಮಕ ಮಾಡಿರುವ ಹುದ್ದೆ ಮತ್ತು 
ಸಂಖ್ಯೆ | ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಮತ್ತು ಸ್ಥಳ ಸ್ಥಳ 
1 |ಶ್ರೀ ಪಿ. ಸುಧೀರ್‌, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1, 
ಮೀನುಗಾರಿಕೆ ವಿಸ್ತರಣಾಧಿಕಾರಿ, ತರಬೇತಿ ಕೇ೦ದ್ರ, ಬೇತಮಂಗಲ 
ಮೀನು ಕೃಷಿಕರ ಅಭಿವೃದ್ಧಿ ಸಂಸ್ಥೆ, ತುಮಕೂರು. 
2 ||ಶ್ರೀ ರೆಡ್ಡಿಶೇಖರ್‌ ರೆಡ್ಡಿ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), (ಶ್ರೇಣಿ-1), ನಿಯೋಜನೆ ಮೇರೆಗೆ ಬೆಂಗಳೂರು 
ನಿಯೋಜನೆ ಮೇರೆಗೆ ಬೆಂಗಳೂರು ಅಭಿವೃದ್ಧಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಮುಂದುವರೆಸಿದೆ. 








ಪ್ರಾಧಿಕಾರ. 

3 [ಶ್ರೀ ಎಸ್‌.ಆರ್‌. ನಾಗರಾಜು ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ತ್ರೇಣಿ-1) 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2) (ವಿಶೇಷ ಘಟಕ ಯೋಜನೆ), ಮೀನುಗಾರಿಕೆ 
ಹೊಸಕೋಟೆ ನಿರ್ದೇಶನಾಲಯ, ಬೆ೦ಗಳೂರು. 

4 ಶ್ರೀ ಡಿ. ಜಯರಾಮಯ್ಯ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-॥), 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), ಮಡಿಕೇರಿ. 
ನಲ್ಲಿಗುಡ್ಡ ರಾಮನಗರ ತಾಲ್ಲೂಕು 











5 [ಶೀ ಸಂತೋಷ್‌ ಕೊಪ್ಪದ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1), 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), ಮೀನುಮರಿ ಪಾಲನಾ ಕೇಂದ್ರ, ನಾರಾಯಣಪುರ. 
ಸವದತ್ತಿ. 

6 [ಶ್ರೀ ಟಿ.ಎಸ್‌. ವಿಶ್ವನಾಥ್‌, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಟ್ರೇಣಿ-1) 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), (ವಾರ್ತಾ ಮತ್ತು ಶಿಕ್ಷಣ), ಮೀನುಗಾರಿಕೆ 
ಮೀನುಗಾರಿಕೆ ನಿರ್ದೇಶನಾಲಯ, ಬೆ೦ಗಳೂರು ನಿರ್ದೇಶನಾಲಯ, ಬೆ೦ಗಳೂರು 

7 ಶ್ರೀ ಶಿವಕುಮಾರ್‌ ಜಿ.ಎಂ. ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-0, 


ಮೀನುಗಾರಿಕೆ ವಿಸ್ತರಣಾಧಿಕಾರಿ, ಮೀನು ಕೃಷಿಕರ | ತರಬೇತಿ ಕೇಂದ್ರ, ಬಿ.ಆರ್‌.ಪಿ. 
ಅಭಿವೃದ್ಧಿ ಸಂಸ್ಥೆ, ಶಿವಮೊಗ್ಗ. 

















ಭಾಗ-3 

ಇಲಾಖೆಯ ಕಾರ್ಯಕ್ರಮಗಳ ಅನುಷ್ಠಾನದ ಹಿತದೃಷ್ಟಿಯಿಂದ ಹಾಗೂ ಹಾಲಿ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ 
ಇರುವುದನ್ನು ಗಣನೆಗೆ ತೆಗೆದುಕೊ೦ಡು ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರುಗಳು ನೇರ ನೇಮಕಾತಿಯಾಗಿ 
ಬಂದಲ್ಲಿ ಅವರುಗಳಿಗೆ ಸ್ಥಳ ನಿಯುಕ್ತಿಗೊಳಿಸಲು ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಯಲ್ಲಿ ಸ್ವತಂತ್ರ 
ಪ್ರಭಾರದಲ್ಲಿರುವ 09 ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1)ಗಳು ಅವರ ಮೂಲ ವೃಂದಕ್ಕೆ ವಾಪಸ್ಸು 
ಬರಬೇಕಾಗುತ್ತದೆ. ಆ ರೀತಿ ವಾಪಸ್ಸು ಬಂದಲ್ಲಿ ಅವರುಗಳಿಗೆ ಜಾಗ ಮಾಡಿಕೊಡಲು ಮೀನುಗಾರಿಕೆ ಸಹಾಯಕ ನಿರ್ದೇಶಕರು 
(ಶ್ರೇಣಿ-2) ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗುವುದೆ೦ಬ ನಿಬಂಧನೆಯೊಂದಿಗೆ ಈ ಕೆಳಕಂಡ ಮೀನುಗಾರಿಕೆ ಸಹಾಯಕ 
ನಿರ್ದೇಶಕರು (ಶ್ರೇಣಿ-2) ವೃಂದದ ಅಧಿಕಾರಿಗಳನ್ನು ವೇತನ ಶ್ರೇಣಿ ರೂ. 11400-300-12300-350-14400-400- 
16800-450-19500-525-21600ರ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1) ಹುದ್ದೆಯಲ್ಲಿ ತಕ್ಷಣದಿಂದಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32ರಡಿ 
ಸ್ವತಂತ್ರ ಪ್ರಭಾರದಲ್ಲಿರಿಸಿ, ಅವರವರ ಹೆಸರುಗಳ ಮುಂದೆ ತೋರಿಸಿರುವ ಹುದ್ದೆ ಮತ್ತು ಸ್ಥಳಗಳಿಗೆ ನೇಮಕ ಮಾಡಿ 
ಆದೇಶಿಸಿದೆ. 








ಕಮ ಅಧಿಕಾರಿಯ ಹೆಸೆರು ಮತ್ತು ಹಾಲಿ ನಿಯಮ 32ರಡಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ 
ಸಂಖ್ಯೆ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಮತ್ತು ಸ್ಥಳ ನೇಮಕ ಮಾಡಿರುವ ಹುದ್ದೆ ಮತ್ತು ಸ್ಥಳ 
1 ಶ್ರೀ ಎಸ್‌.ವಿ. ಕುಲಕರ್ಣಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಮೀನು 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), ಕೃಷಿಕರ ಅಭಿವೃದ್ಧಿ ಸಂಸ್ಥೆ, ಧಾರವಾಡ. 
ಬೆಳಗಾವಿ. 

















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ೩೦೭ 














2 [ಶ್ರೀ ಅನಂತ ತೀರ್ಥ ಪುರಾಣಿಕ್‌, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), (ಶ್ರೇಣಿ-1), ಟಿ.ಬಿ.ಬೋರ್ಡ್‌, ಟಿ.ಬಿ.ಡ್ಯಾಂ. 
ಮೀನುಗಾರಿಕೆ ಅಭಿವೃದ್ಧಿ ಕಛೇರಿ, ಟಿ.ಬಿ.ಬೋರ್ಡ್‌, 
ಟಿ.ಬಿ.ಡ್ಯಾಂ. 

3 [ಶೀ ಬಿ.ವಿ. ಕುಮಾರಸ್ವಾಮಿ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2) (ಶ್ರೇಣಿ-1), ಮುನಿರಾಬಾದ್‌. 
ಶಿವಮೊಗ್ಗ. 

4 [ಶೀ ಮಹಮ್ಮದ್‌ ಇರ್ಫಾನ್‌ ಭಾಂಗಿ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), (ಶ್ರೇಣಿ-1), ಚಿಕ್ಕಮಗಳೂರು. 
ಬಿಜಾಪುರ. 

















ಮೇಲ್ಕಂಡ ಅಧಿಕಾರಿಗಳು ಚುನಾವಣೆ ಕೆಲಸಕ್ಕೆ ನಿಯೋಜನೆಗೊಂಡಿದ್ದಲ್ಲಿ ಚುನಾವಣಾ ಪ್ರಕ್ರಿಯೆ ಪೊರ್ಣಗೊಂ 
ನಂತರ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯಿಂದ ಬಿಡುಗಡೆ ಹೊಂದಕಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಎಂ. ರಾಜಣ್ಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 670 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ) 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 61 ರೇಕೃವಿ 2010, ಬೆಂಗಳೂರು, ದಿನಾಂಕ: 13ನೇ ಮೇ, 2010. 


ಶ್ರೀ ಎಂ. ಎಂ. ಖಾಜಿ, ರೇಷ್ಮೆ ಅಪರ ನಿರ್ದೇಶಕರು, ಹಾಲಿ ಕುಲಸಚಿವರು, ಕರ್ನಾಟಕ ರಾಜ್ಯ ರೇಷ್ಮೆ 
ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ, ತಲಘಟ್ಟಪುರ, ಇವರು ದಿನಾಂಕ 15-05-2010 ರಿಂದ 26-06-2010ರ ವರೆಗೆ 
41 ದಿವಸಗಳ ಪರಿವರ್ತಿತ ರಜೆ ಮೇಲೆ ತೆರಳಲಿರುವುದರಿಂದ ಈ ಅವಧಿಯಲ್ಲಿ ಶ್ರೀ ನಾಗೇಶ್‌, ರೇಷ್ಮೆ ಜಂಟಿ ನಿರ್ದೇಶಕರು, 
ರೇಷ್ಮೆ ನಿರ್ದೇಶನಾಲಯ, ಬೆ೦ಗಳೂರು, ಇವರನ್ನು ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆಯ 
ಕುಲಸಚಿವರ ಹುದ್ದೆಯಲ್ಲಿ ಹೆಚ್ಚುವರಿ ಪ್ರಭಾರದಲ್ಲಿಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ. ದೇವಿಕ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ರೇಷ್ಟೆ 
ಪಿ.ಆರ್‌. 671 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಇಂಧನ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಇಎನ್‌ 46 ಸಮನ್ವಯ 2010, ಬೆಂಗಳೂರು, ದಿನಾಂಕ: 15ನೇ ಮೇ, 2010. 


ಅಧಿಸೂಚನೆ ಸಂಖ್ಯೆ : ಇಎನ್‌ 46 ಸಮನ್ವಯ 2010 ದಿನಾಂಕ : 13-04-2010ನ್ನು ಮಾರ್ಪಡಿಸಿ ಶ್ರೀ ಸಿ.ಎಸ್‌. 
ಗಣೇಶ್‌, ಹೆಚ್ಚುವರಿ ನಿರ್ದೇಶಕರು, ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌ ಇವರನ್ನು ಪವರ್‌ ಕಂಪನಿ ಆಫ್‌ 
ಕರ್ನಾಟಕ ಲಿಮಿಟೆಡ್‌ನ ವಿಶೇಷ ಕರ್ತವ್ಯಾಧಿಕಾರಿ (ಓ.ಎಸ್‌.ಡಿ) ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಶ್ರೀ ಎನ್‌. ಲಕ್ಷ್ಮಣ್‌, ಮುಖ್ಯ ಅಭಿಯಂತರರು (ಸ್ಥಳ ನಿರೀಕ್ಷಣೆಯಲ್ಲಿ) ಇವರನ್ನು ಪವರ್‌ ಕಂಪನಿ ಆಫ್‌ ಕರ್ನಾಟಕ 
ಲಿಮಿಟೆಡ್‌ನ ಹೆಚ್ಚುವರಿ ನಿರ್ದೇಶಕರು (ಯೋಜನೆಗಳು) ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 672 ಇಂಧನ ಇಲಾಖೆ. 


೩೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ಭಾಗ-೨ 





PERSONNEL & ADMINISTRATIVE REFORMS SECRETARIAT 
NOTIFICATION 
No. DPAR 22 SFP 2010 Bangalore, Dated 17" May, 2010 

Dr. R. Raju, IFS (KN 92), under orders of transfer as Deputy Conservator of Forests, Bhadra 
Wild Life Division, Chickmagalur is continued until further orders as Deputy Conservator of 
Forests, Zilla Panchayat, Tumkur. 

The orders posting Dr R. Raju, IFS as Deputy Conservator of Forests, Bhadra Wild Life 
Division, Chickmagalur vide Government Notification of even number dated 4-5-2010 stands cancelled. 

Sri S. Venkatesan, IFS (KN 99), under orders of transfer as Deputy Conservator of Forests, 
Yellapur Division, Yellapur is continued until further orders as Deputy Conservator of Forests, 
Shimoga Division, Shimoga. 

The orders posting Sri S. Venkatesan, IFS as Deputy Conservator of Forests, Yellapur Division, 
Yellapur vide Government Notification No. DPAR 86 SFP 2010, dated 12-5-2010 stands cancelled. 

Sri S.S. Lingaraja, IFS (KN 99), Deputy Conservator of Forests, Bhadravathi Division, 
Bhadravathi is placed in additional charge of the post of Deputy Conservator of Forests, Bhadra 
Wild Life Division, Chickmagalur, until further orders in the existing vacancy. 

Sri Manoj Kumar Tripathi, IFS (KN 2000), under orders of transfer as Deputy Conservator of 
Forests, Chickmagalur Division, Chickmagalur is posted until further orders as Deputy Conservator 
of Forests, Sagar Division, Sagar in the existing vacancy. 

The orders posting Sri Manoj Kumar Tripathi, IFS as Deputy Conservator of Forests, 
Chickmagalur Division, Chickmagalur vide Government Notification of even number dated 04-05-2010 
stands cancelled. 

Sri P.B. Karunakar, IFS (KN 2000), Deputy Conservator of Forests, Madikeri Division, 
Madikeri is transferred with immediate effect and posted until further orders as Deputy Conservator of 
Forests, Yellapur Division, Yellapur in the vacancy caused due to the promotion of Sri Ashok B. 
Basarkod, IFS. 

Sri D.S. Gaonkar, IFS (KN 2000), is continued as Deputy Conservator of Forests and 
General Manager, HRDA, Mysore Paper Mills Limited, Bhadravathi until further orders. 

The orders posting Sri D.S. Gaonkar, IFS as Deputy Conservator of Forests, Wild Life Division, 
Shimoga vide Government Notification of even number dated 04-05-2010 stands cancelled. 

Sri B. Venkatesh, IFS (KN 2002), under orders of transfer as Deputy Conservator of Forests, 
Dharwad Division, Dharwad is posted until further orders as Deputy Conservator of 
Forests, Chickmagalur Division, Chickmagalur in the vacancy caused due to the promotion of Sri 
K.H. Nagaraj IFS. 

The orders posting Sri B. Venkatesh, IFS as Deputy Conservator of Forests, Dharwad Division, 
Dharwad vide Government Notification of even number dated 04-05-2010 stands cancelled. 

Sri R. Ravishankar, IFS (KN 2003), is continued as Deputy Conservator of Forests and 
Environmental Officer, Bangalore Metro Rail Corporation Limited, Bangalore until further orders. 

The orders posting Sri R. Ravishankar, IFS as Deputy Conservator of Forests, Bangalore Rural 
Division, Bangalore vide Government Notification of even number dated 04-05-2010 stands cancelled. 

Sri V. Jayaramegowda, SFS, Deputy Conservator of Forests, Puttur Division, Puttur is 
transferred with immediate effect and posted until further orders as Deputy Conservator of Forests, 
Chikkaballapura Division, Chikkaballapura in the vacancy caused due to the promotion of 
Sri N. Rajashekar, IFS. 


By Order and in the name of the Governor of Karnataka, 
ASHOK P. ATRE, 
PR. 673 Under Secretary to Government 
DP&AR (Services-IV) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ೩೦೯ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 259 ಹೊಸಪ 2009, ಬೆಂಗಳೂರು, ದಿನಾಂಕ: 15ನೇ ಮೇ, 2010. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಇ 318 ಪೊಸಿಪ 2005 ದಿನಾಂಕ : 31-01-2006ರ ಪ್ರಕಾರ ಕರ್ನಾಟಕ 
ಲೋಕಸೇವಾ ಆಯೋಗದ ಮೂಲಕ ಕರ್ನಾಟಕ ಗೆಜೆಟೆಡ್‌ ಪ್ರೊಬೇಷನರ್‌ಗಳ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ) 
ನಿಯಮಗಳು, 1997 ರಡಿಯಲ್ಲಿ ಸಹಾಯಕ ಕಮಾಂಡೆಂಟ್‌ ವೃಂದದ ಹುದ್ದೆಗೆ ನೇರ ನೇಮಕಾತಿಗೊಂಡ ಈ ಕೆಳಕಂಡ 
ಅಧಿಕಾರಿಗಳು 2; ವರ್ಷಗಳ ಪರೀಕ್ಷಾರ್ಥ ಅವಧಿಯನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳಂದು 
ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಗಳು, 1977ರ ನಿಯಮ 
5(1)(ಎ)ರ ಪ್ರಕಾರ ಘೋಷಿಸಲಾಗಿದೆ. 











ಕ್ರಮ | ಪ್ರೊಬೇಷನರಿ ಸಹಾಯಕ ಕಮಾಂಡೆಂಟ್‌ ರವರ ಹೆಸರು | ವರದಿ ಮಾಡಿದ 2), ವರ್ಷಗಳ ಪರೀಕ್ಷಾರ್ಥ 
ಸಂ. | ಶ್ರೀಯುತರು : ದಿನಾಂಕ ಅವಧಿಯನ್ನು ಪೂರೈಸಿದ ದಿನಾಂಕ 
1 ಬಿ. ಎಂ. ಪ್ರಸಾದ್‌ 06-02-2006 06-08-2008 
2 ಡಾ. ರಾಮಕೃಷ್ಣ 13-02-2006 13-08-2008 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 674 ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 


ಅಧಿಸೂಚನೆ 
ಸಂಖ್ಯೆ: ಒಳ 445 ಪಿಪಿಇ 2009, ಬೆಂಗಳೂರು, ದಿನಾಂಕ: 17ನೇ ಮೇ, 2010. 


ಶ್ರೀ ಎಂ.ಎ. ಪಾಟೀಲ್‌, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ.ಎಂ. ನ್ಯಾಯಾಲಯ, 
ಬಳ್ಳಾರಿ ಇವರನ್ನು ಎಸ್‌. . ಕಛೇರಿ, ಕೊಪ್ಪಳ ಇಲ ಅವರ ಕೋರಿಕೆ ಮೇರೆಗೆ ಹಾಗೂ ಶ್ರೀ ಎಂ.ಎ. ಬ್ಯಾಳಿರೊಟ್ಟ, 
ಹಿರಿಯ ಸ ಸರ್ಕಾರಿ ಅಭಿಯೋಜಕರು, ಎಸ್‌.ಪಿ. ಕಛೇರಿ, ಕೊಪ್ಪಳ ಇವರನ್ನು ಸಿ.ಜೆ.ಎಂ. ನ್ಯಾಯಾಲಯ. 
ಬಳ್ಳಾರಿ ಇಲ್ಲಿಗೆ ಮುಂದಿನ ಆದೇಶದವರೆಗೆ ಈ bib ಜಾರಿಗೆ ಬರುವಂತೆ ವರ್ಗಾವಣೆ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಸಿ. ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 675 ಒಳಾಡಳಿತ ಇಲಾಖೆ, 
(ಕಾನೂನು ಮತ್ತು ಸುವ್ಯವಸ್ಥೆ. ಕಾಫಿಪೋಸಾ ಮತ್ತು ಅಭಿಯೋಗಗಳು). 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 98 ಎಲ್‌ಎಜಿ 2009, ಬೆಂಗಳೂರು, ದಿನಾಂಕ: 3ನೇ ಮೇ, 2010. 


ಶ್ರೀ ಜಿ. ಶರಣಪ್ಪಯ್ಯ, ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳ 1977ರಲ್ಲಿನ ಷರತ್ತಿಗೊಳಪಟ್ಟು ದಿನಾಂಕ : 01-09-2009ರಿ೦ದ ಜಾರಿಗೆ ಬರುವಂತೆ ಮೂರು 
ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಚಿತ್ರದುರ್ಗ 
ಜಿಲ್ಲೆಯ ಚಳ್ಳಕೆರೆ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಾ. ಮಹಾಲಕ್ಷ್ಮಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1), 
ಪಿ.ಆರ್‌. 676 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


೩೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ಭಾಗ-೨ 





HIGH COURT OF KARNATAKA 
NOTIFICATION 
No. GOB(l) 2/ 2010, Bangalore, Dated 19" May, 2010 
The Presiding Officer of the court of Il Addl. Senior Civil Judge, Bagalkot, is concurrently 
appointed as the Presiding Officer of the court of | Addl. Senior Civil Judge, Bagalkot, with effect from 
24.05.2010 and until further orders. 
By Order of the High Court, 


P. KRISHNA BHAT, 
P.R. 677 |/C. REGISTRAR GENERAL 


NOTIFICATION 
No. GOB(I) 15(70)/ 2009, Bangalore, Dated 13" May, 2010 


Sri Narayana, Presiding Officer, Fast Track Court, Holenarasipura, is permitted to surrender 30 
days of Earned Leave from 1-05-2010 to 30-05-2010 (bdi), for the block period 2009-10. 


The Officer shall be paid pay and allowances admissible for the period of leave so surrendered 
at the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 


By Order of the High Court, 
P.R. 678 DEPUTY REGISTRAR. 
NOTIFICATION 


No. GOB(I)3/ 2010, Bangalore, Dated 17" May, 2010 
The Presiding Officers of the Courts mentioned at Column No. 1 below, are concurrently 


appointed as the Presiding Officers of the Courts mention at Column No. 2, with effect from 24-05-2010 
and until further orders :- 





Designation of the Presiding Officer Name of the Court to which concurrent appointment is 
made 





1. Civil Judge and JMFC., Chittapur | Civil Judge and JMFC., Shahabad, with a direction to 
itinerate the said court for every two day’s in a week i.e., 
on every Friday and Saturday 





2. Civil Judge and JMFC., Chincholi | Addl. Civil Judge and JMFC., Chincholi 














By Order of the High Court, 
A.P. MURAR,, 
P.R. 679 0. REGISTRAR GENERAL. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 159 ಎಲ್‌ಸಿಇ 2009, ಬೆಂಗಳೂರು, ದಿನಾಂಕ: 13ನೇ ಮೇ, 2010. 


ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ನಿಯಮ 2662) 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಇ.ಆರ್‌. ಕೊಟ್ರಪ್ಪ, ವಕೀಲರು, ಇವರನ್ನು ಚಿತ್ರದುರ್ಗ ಜಿಲ್ಲೆಯ ತ್ವರಿತಗತಿ 
ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ, ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು 
ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೊ ಅಲ್ಲಿಯವರೆಗೆ ಹೊಸದಾಗಿ 
ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಾ. ಮಹಾಲಕ್ಷ್ಮಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1, 
ಪಿ.ಆರ್‌. 680 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ೩೧೧ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 97 ಎಎಸ್‌ಎಲ್‌ 2010, ಬೆಂಗಳೂರು, ದಿನಾಂಕ: 14ನೇ ಮೇ, 2010. 


ಡಾ| ಶಾಲಿನಿ ರಜನೀಶ್‌, ಐ.ಎ.ಎಸ್‌. ಕಾರ್ಯದರ್ಶಿ, ಹೈದರಾಬಾದ್‌-ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ, 
ಗುಲ್ಬರ್ಗಾ, ಇವರಿಗೆ ದಿನಾಂಕ 3-5-2010ರಿಂದ 29-5-2010ರವರೆಗೆ (ಉ.ದಿ.ಸೇ.) ಒಟ್ಟು 27 ದಿನಗಳ ಗಳಿಕೆ ರಜೆಯನ್ನು 
ಮಂಜೂರು ಮಾಡಲಾಗಿದೆ. 


ಡಾ| ಶಾಲಿನಿ ರಜನೀಶ್‌, ಐ.ಎ.ಎಸ್‌..ರವರ ರಜಾ ಅವಧಿಯಲ್ಲಿ ಪ್ರಾದೇಶಿಕ ಆಯುಕ್ತರು, ಗುಲ್ಬರ್ಗಾ ವಿಭಾಗ, 
ಗುಲ್ಬರ್ಗಾ, ಇವರನ್ನು ಕಾರ್ಯದರ್ಶಿ, ಹೈದರಾಬಾದ್‌-ಕರ್ನಾಟಕ ಪ್ರದೇಶಾಭಿವೃದ್ಧಿ ಮ೦ಡಳಿ, ಗುಲ್ಬರ್ಗಾ, ಈ ಹುದ್ದೆಯ 
ಅಧಿಕ ಪ್ರಭಾರದಲ್ಲಿಡಲಾಗಿದೆ. 


ಡಾ| ಶಾಲಿನಿ ರಜನೀಶ್‌, ಐ.ಎ.ಎಸ್‌..ರವರು ರಜೆಯ ಮೇಲೆ ಹೋಗಿರದಿದ್ದರೆ ಕಾರ್ಯದರ್ಶಿ, ಹೈದರಾಬಾದ್‌- 
ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ, ಗುಲ್ಬರ್ಗಾ, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಜಿ. ಅನಂತ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 681 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 104 ಆಸೇವ 2010, ಬೆ೦ಗಳೂರು, ದಿನಾಂಕ: 14ನೇ ಮೇ, 2010. 


ಶ್ರೀ ಡಿ. ಮಲ್ಲು, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಪರ ಆಯುಕ್ತರು (ಸಿಬ್ಬಂದಿ ಮತ್ತು ತರಬೇತಿ), ಬೃಹತ್‌ 
ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಅದೇಶದವರೆಗೆ ಅಪರ ಅಯುಕ್ತರು (ದಕ್ಷಿಣ ವಲಯ), ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ, 


ಬೆಂಗಳೂರು - ಖಾಲಿ ಹುದ್ದೆಗೆ ನೇಮಿಸಲು ಅವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯಲ್ಲಿಯೇ ಮುಂದುವರೆಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌.ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 682 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 110 ಆಸೇವ 2010, ಬೆ೦ಗಳೂರು, ದಿನಾಂಕ: 17ನೇ ಮೇ, 2010. 


ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಎಂ.ಕೆ. ಶ್ರೀರಂಗಯ್ಯ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಪರ 
ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಹುದ್ದೆಗೆ - ಶ್ರೀ ಎ.ಎಸ್‌. 
ನಿರ್ವಾಣಪ್ಪ ಇವರ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಿದೆ. 


ಶ್ರೀ ಎ,ಎಸ್‌, ನಿರ್ವಾಣಪ್ಪ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ 
ಜಿಲ್ಲಾ ದಂಡಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ - ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌.ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 683 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


೩೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೧೦ ಭಾಗ-೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 103 SPS 2010, Bangalore, Dated 18" May, 2010 


Shri B.R. Ravikanthe Gowda, IPS, waiting for posting is posted as Deputy Commissioner of 
Police, North East Division, Bangalore, with immediate effect and until further orders vice Shri BY. 
Malagatti (SPS), transferred. 


Shri B.Y. Malagatti (SPS), Deputy Commissioner of Police, North East Division, Bangalore is 
transferred with immediate effect and posted until further orders as Deputy Commissioner of Police, 
(Law & Order), Mysore City, Mysore in the vacancy caused due to the transfer of Sri B.R. Ravikanthe 
Gowda, IPS. 


By Order and in the name of the Governor of Karnataka 
ASHOKk. P. ATRE, 
Under Secretary to Government, 
PR. 684 Department of Personnel & Administrative Reforms (Services-IV) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 101 ಎಸ್‌ಐಎಸ್‌ 2010, ಬೆಂಗಳೂರು, ದಿನಾಂಕ: 14ನೇ ಮೇ, 2010. 


ಶ್ರೀ ಅನಿಲ್‌ಕುಮಾರ್‌ ರುಾ, ಐ.ಎ.ಎಸ್‌. ಸರ್ಕಾರದ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ವೆಚ್ಚ. ಬೆ೦ಗಳೂರು 
ಇವರಿಗೆ ದಿನಾಂಕ 31-5-2010 ರಿಂದ 25-6-2010ರವರೆವಿಗೆ (ಉದಿಸೇ.) 26 ದಿನಗಳ ಗಳಿಕೆ ರಜೆಯನ್ನು ಮಂಜೂರು 
ಮಾಡಲಾಗಿದೆ. 

ಶ್ರೀ ಅನಿಲ್‌ಕುಮಾರ್‌ ರುಾ, ಇ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಸರ್ಕಾರದ ಕಾರ್ಯದರ್ಶಿ, ಆರ್ಥಿಕ 
ಇಲಾಖೆ, (ಆಯವ್ಯಯ ಮತ್ತು ಸಂಪನ್ಮೂಲ), ಬೆಂಗಳೂರು, ಇವರನ್ನು ಸರ್ಕಾರದ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ 
(ವೆಚ್ಚ, ಬೆಂಗಳೂರು, ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ಅನಿಲ್‌ಕುಮಾರ್‌ ರುಾ, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಸರ್ಕಾರದ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ವೆಚ್ಚ. ಬೆಂಗಳೂರು, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಶ್ರೀ ಅನಿಲ್‌ಕುಮಾರ್‌ ರಭಾ, ಐ.ಎ.ಎಸ್‌., ರವರಿಗೆ ಮೇಲ್ಕಂಡ ರಜೆ ಅವಧಿಯಲ್ಲಿ ಅವರ ಕುಟುಂಬದ ಈ 
ಕೆಳಕಾಣಿಸಿದ ಸದಸ್ಯರೊಂದಿಗೆ ಪ್ರಸಕ್ತ 2008-09ರ ವಿಸ್ತರಿಸಿದ ಬ್ಲಾಕ್‌ ಅವಧಿಯಲ್ಲಿ ಸ್ವಗ್ರಾಮ ಪ್ರಯಾಣ ರಿಯಾಯಿತಿ 
ಸೌಲಭ್ಯವನ್ನು ಉಪಯೋಗಿಸಿಕೊಂಡು ದೀಪ್‌, ಮಧುಬನಿ ಜಿಲ್ಲೆ, ಬಿಹಾರಕ್ಕೆ ಹೋಗಿ ಬರಲು ಅನುಮತಿ ನೀಡಲಾಗಿದೆ. 


























ಕ್ರಮ ಹೆಸರು ಸಂಬಂಧ 
ಸಂಖ್ಯೆ 
1 | ಶ್ರೀ ಅನಿಲ್‌ ಕುಮಾರ್‌ ರುಾ ಸ್ವತಃ 
2 | ಶ್ರೀಮತಿ ನೀರಜಾ ರುಾ ಪತ್ನಿ 
3 | ಚೆ. ನಿರಂಜನ್‌ ರುಖಾ ಮಗ 
4 | ಕು. ನಿರುಪಮಾ ರುಾ ಮಗಳು 








ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ 

ಬಿಲ್ಲಿನಲ್ಲಿ ಹೊಂದಾಣಿಕೆ ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಕೆಯನ್ನು ಮಂಜೂರು ಮಾಡಲಾಗಿದೆ. 
ಕೇಂದ್ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ F.No.31011/4/2008-Estt(A), ದಿನಾ೦ಕ: 23-09-2008ರನ್ವಯ 

10 ದಿನಗಳ ಗಳಿಕೆ ರಜೆಯ ನಗದೀಕರಣ ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಕೆ.ಜಿ. ಅನಂತ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 685 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 


